


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ನವೆಂಬರ್‌ ೧೫, ೨೦೧೨ ( ಕಾರ್ತೀಕ ೨೪, ಶಕ ವರ್ಷ ೧೯೩೪) | ಸಂಚಿಕೆ ೪೫ 





ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ-573201 
ಅಧಿಕೃತ ಜ್ಞಾಪನ 


ನಂ.ಗ್ರಾ.ಲೆ.ಸಿಬ್ಬಂದಿ-24/2012-13, ದಿನಾಂಕ: 11-10-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ 2012 ನೇ ಸಾಲಿನಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 

ಉಲ್ಲೇಖ:- 1. ಸರ್ಕಾರದ ಪತ್ರದ ಸಂಖ್ಯೆ: ಕಂ.ಇ. 33 ಬಿಎಸ್‌ಸಿ 2012, ದಿನಾಂಕ: 21/06/2012. 
2. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 30/06/2012. 
3. ಈ ಕಛೇರಿಯ ಸಮ ಸಂಖ್ಯೆ ಪ್ರಕಟಣೆ ದಿನಾಂಕ: 24/08/2012. 


4. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 01/10/2012. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 43 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆಂಟ್‌) ನಿಯಮಗಳನ್ವಯ ಉಲ್ಲೇಖ (1 
ರಲ್ಲಿನ ಸರ್ಕಾರದ ಪತ್ರದಂತೆ ಉಲ್ಲೇಖ (2) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. 
ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ ಅನುಪಾತದಲ್ಲಿ ಅರ್ಹ 


ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಉಲ್ಲೇಖ (3) ರಲ್ಲಿ ಪ್ರಕಟಿಸಲಾಗಿರುತ್ತದೆ. 


ಸದರಿ ಪರಿಶೀಲನಾ ಪಟ್ಟಿಯಂತೆ ದಿನಾ೦ಕ: 04/09/2012 ಕ್ಕೆ ಪರಿಶೀಲನೆಗೆ ಹಾಜರಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು 
ಪರಿಶೀಲಿಸಿದೆ. ದಾಖಲೆಗಳ ಪರಿಶೀಲನೆಯಿಂದ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ಮೀಸಲಾತಿ ಆಧಾರದಲ್ಲಿ 43 ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 
ಮತ್ತು ಶೇಕಡಾ 10 ರಷ್ಟು ತಾತ್ಕಾಲಿಕ ಕಾಯ್ದಿರಿಸಿರುವ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಬಗ್ಗೆ ಮತ್ತು ತಾತ್ಕಾಲಿಕ 


ಕಾಯ್ದಿರಿಸಿರುವ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಸದರಿ ತಾತ್ಕಾಲಿಕ ಪಟ್ಟಿಗಳಿಗೆ ಬಂದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ತೀರ್ಮಾನಿಸಲಾಗಿರುತ್ತದೆ. 


(೧೫೪೯) 


೧೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ಭಾಗ - ೫ 





ಅಭ್ಯರ್ಥಿಗಳ ಮೆರಿಟ್‌ ಮತ್ತು ಮೀಸಲಾತಿ ಆಧಾರದಲ್ಲಿ 43 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಶೇಕಡಾ 10 ರಷ್ಟು 
ಕಾಯ್ದಿರಿಸಿರುವ ಪಟ್ಟಿಯನ್ನು ಉಲ್ಲೇಖ (4) ರಂತೆ ಪ್ರಕಟಿಸಲಾಗಿರುತ್ತದೆ. 
ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 10-10-2012 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 


ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 11600-200-12000-250-13000-300-14200-350-15600-400-17200-450-19000-500-21000 ರಲ್ಲಿ ನೇಮಕಾತಿ 


ಮಾಡಿ ಆದೇಶಿಸಿರುತ್ತದೆ. 

















ಹಾಸನ-573103 


ಕ್ರಮ ನೇಮಕಾತಿ ಮಾಡಿರುವ ವತದ 
ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ವಿಳಾಸ ಫಾ 
ಸಂಖ್ಯೆ ಶಿ ಹೆಸರು 
ಕನ್ನಸಂದ್ರ ವಿಲೇಜ್‌, ಮೊಗೇನಹಳ್ಳಿ ಅಂಚೆ, 
a ೪ ನಾಡ ಕಛೇರಿ, ಹಾನುಬಾಳು. 
1 ಮಂಜುನಾಥ.ಕೆ.ಬಿ ಬೋರಯ್ತ ಮಾಲೂರು ಹೋಬಳಿ, ಚನ್ನಪಟ್ಟಣ ತಾಲ್ಲೂಕು, 
೨ ಸ 3 ಸಕಲೇಶಪುರ ತಾಲ್ಲೂಕು. 
ರಾಮನಗರ, ರಾಮನಗರ-571501 ಕ 
ನಾಗಮಣಿ.ಎಲ್‌. ಕೋಂ ರಾಜೇಶ್‌ಕುಮಾರ್‌, 
ಕಾರೇಹಳ್ಳಿ ವತ. ಬಾಗೂರು 
ನೇತಾಜಿ ನಗರ, ಮುಳಬಾಗಿಲು ಅಂಚೆ, ಕ 
2 ನಾಗಮಣಿ.ಎಲ್‌ ಲಚ್ಛಪ ಹೋಬಳಿ. ಚನ್ನರಾಯಪಟ್ಟಣ 
ಭಲ ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ, 5 
ತಾಲ್ಲೂಕು. 
ಕೋಲಾರ-563131 pk 
ನಂ 505, ಆದರ್ಶನಗರ ಮುಖ್ಯರಸ್ತೆ, 
ಶಿ ಹಳೇಕೋಟೆ ವೃತ್ತ. ಹಳೇಕೋಟೆ 
ಕೇತ್ರಪಾಲ್‌ ಶನಿಮಾಹಾತ್ಮ ದೇವಸ್ಥಾನ ಹತ್ತಿರ, 
3 ಹರ್ಷ.ಎಂ.ಕೆ. ಇ) 8 ಛು ಮೆ ಹೋಬಳಿ. ಹೊಳೆನರಸೀಪುರ 
ಎಂ.ಎಲ್‌. ಅರಿಶಿನಕುಂಟೆ, ನೆಲಮಂಗಲ ತಾಲ್ಲೂಕು, 
ತಾಲ್ಲೂಕು. 
ಬೆಂಗಳೂರು ಗ್ರಾಮಾಂತರ-562123 ಈ 
1ನೇ ಕ್ರಾಸ್‌, ಸಿದ್ದಪನಗರ, ಅರಸೀಕೆರೆ, ನಾಡ ಕಛೇರಿ, ಬಾಣಾವರ. 
4 ಸೈಯದಾ ಆಸ್ಮಾ ಸೈಯದ್‌ ಅಬ್ದಾಸ್‌ ಉಲ 


ಅರಸೀಕೆರೆ ತಾಲ್ಲೂಕು. 





ಶಿವಕುಮಾರ್‌ ಜೆ.ಹೆಚ್‌. ಬಿನ್‌ ಹಿರಿಯಣ್ಣಗೌಡ, 


ಮಾವನೂರು ವೃತ್ತ ಹಳೇಕೋಟೆ 


























ಅಂಚೆ, ಶಿರ ತಾಲ್ಲೂಕು, ತುಮಕೂರು-572137 





5 ಶಿವಕುಮಾರ್‌.ಜೆ.ಹೆಚ್‌. ಹಿರಿಯಣ್ಣಗೌಡ ಜನಿವಾರ ಗ್ರಾಮ ಮತ್ತು ಅಂಚೆ, ಕಸಬಾ ಹೋಬಳಿ. ಹೊಳೆನರಸೀಪುರ 
ಹೋಬಳಿ, ಸಿ.ಆರ್‌.ಪಟ್ಟಣ, ಹಾಸನ-573116 ತಾಲ್ಲೂಕು. 
ಮಾಯ ಇಂಗೀಷ್‌ ಸ್ನೂಲ್‌ ಹಿಂಭಾಗ, ವಕ್ತಲಿಗ 
1 ಕೆ ಕೆ ನಾಡ ಕಛೇರಿ, ಹಿರಿಸಾವೆ. 
6 ವಿದ್ದಾಶ್ರೀ.ಎನ್‌. ನಾಗರಾಜ್‌.ಜಿ. ಬೀದಿ. ವಿಜಯಪುರ, ದೇವನಹಳ್ಳಿ ತಾಲ್ಲೂಕು, 

ಅ ೪ 6 ಚೆನ್ನರಾಯಪಟ್ಟಣ ತಾಲ್ಲೂಕು. 
ಬೆಂಗಳೂರು ಗ್ರಾಮಾಂತರ-562135 Kk % 
ಕೋಟೆಪ ಮಡಿವಾಳರ, ಬಿನ್‌ ಲೇಟ್‌ 

4 ಕಲ್ಲೇರಿ ವೃತ್ತ. ಕಸಬಾ ಹೋಬಳಿ. 
7 ಕೋಟೆಪ್ಪ ಮಡಿವಾಳರ ಚನ್ನಬಸಪ್ಪ ಚನ್ನಬಸಪ್ಪ, ಹೊಸಕೋಟೆ ಅಂಚೆ, ಹರಪನಹಳ್ಳಿ ೪ 
is ಅ ೪ *” | ಬೇಲೂರು ತಾಲ್ಲೂಕು. 
ತಾಲ್ಲೂಕು, ದಾವಣಗೆರೆ-583125 ನೌ 
ಹ ಪ್ರತಿಭಾ ಪಿ. ಬಿನ್‌ ಪ್ರಕಾಶ್‌ ದಾವಣಗೆರೆ, ಹನ್ಯಾಳು ವೃತ್ತ, ಕೊಣನೂರು 
ಕಾ 
8 ಪ್ರತಿಭ.ಪಿ ಇ ಶಂಕರನಹಳ್ಳಿ, ಶಿರಗನಹಳ್ಳಿ ಅಂಚೆ, ಹೆಚ್‌.ಹಳ್ಳಿ, ಹೋಬಳಿ. ಅರಕಲಗೂಡು 
ದಾವಣಗೆರೆ ಸ್ರ ೪ ೪ 

ದಾವಣಗೆರೆ-583137 ತಾಲ್ಲೂಕು. 

ದಾಕಿಯಿಣಿ, ಬಿನ್‌ ರಾಮು, ಕಾಳಿದಾಸನಗರ ಬೊಮ್ಮೇನಹಳ್ಳಿ ವೃತ್ತ. ಕಸಬಾ 
9 ದಾಕ್ಷಾಯಿಣಿ ರಾಮು $ ಲ 


ಹೋಬಳಿ. ಅರಸೀಕೆರೆ ತಾಲ್ಲೂಕು. 





















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ೧೫೫೧ 
ಕ್ರಮ ನೇಮಕಾತಿ ಮಾಡಿರುವ ವತದ 
ಅಭ್ಲರ್ಥಿಯ ಹೆಸರು ತಂದೆಯ ಹೆಸರು ವಿಳಾಸ ೪ 
ಸಂಖ್ಯೆ § ಹೆಸರು 
ವೀಣಾ ಬಿನ್‌ ವಿಶ್ವನಾಥ ಆಚಾರ್‌, ಭೂಮಿ ಶಾಖೆ. 
10 ವೀಣಾ ವಿಶ್ವನಾಥ ಕುಡುಗರಹಳ್ಳಿ, ಸಕಲೇಶಪುರ ತಾಲ್ಲೂಕು, ತಾಲ್ಲೂಕು ಕಛೇರಿ. 
ಹಲಸುಲಗೆ ಅಂಚೆ, ಹಾಸನ-573134 ಸಕಲೇಶಪುರ. 
1] ಹನುಮಂತ.ಡಿ.ಆರ್‌. ರಾಮಕೃಷ್ಣಪ್ಪ ಮಾಯಸಂದ್ರ, ತುರುವೇಕೆರೆ ತಾಲ್ಲೂಕು, ಅನುಘಟ್ಟ ವೃತ್ತ, ಅರೇಹಳ್ಳಿ 
ತುಮಕೂರು ಜಿಲ್ಲೆ, ತುಮಕೂರು-572227 ಹೋಬಳಿ. ಬೇಲೂರು ತಾಲ್ಲೂಕು. 
ಹೊಂಗಡಹಳ್ಳಿ ವತ್ತ. ಹೆತೂರು 
ಹನುಮಂತ ಹುಯಿಲ್‌ದೊರೆ, ಶಿರ ತಾಲ್ಲೂಕು, ೪ ಸ್ರ 3. 
12 ದೇವರಾಜು.ಹೆಚ್‌. 4 ಹೋಬಳಿ. ಸಕಲೇಶಪುರ 
ರಾಯಪ ತುಮಕೂರು ಜಿಲ್ಲೆ, ತುಮಕೂರು-572137 
$9 ಈ ತಾಲ್ಲೂಕು. 
ಮಾಚೇನಹಳ್ಳಿ, ಘಟದಹಳ್ಳಿ ಅಂಚೆ, ಹಳೇಬೀಡು, | ಹುಲುಗುಂಡಿ ವೃತ. ಮಾದೀಹಳ್ಳಿ 
13 ಮಲಿಕಾರ್ಜುನ.ಎಂ. ಮಲೇಶ್‌ rc ೪೨ ೪ 
ರ? ಣ್ಯ ಬೇಲೂರು ತಾಲ್ಲೂಕು, ಹಾಸನ-573121 ಹೋಬಳಿ. ಬೇಲೂರು ತಾಲ್ಲೂಕು. 
ಬೇವೂರು, ದೂಪದಹಳ್ಳಿ ಅಂಚೆ, ಕೂಡ್ಲಿಗಿ ಶಾನೇಗೆರೆ ವೃತ. ಬಾಣಾವರ 
14 ಹೊಸಮನಿ ಬಸಮ ಕೊಟ್ರೇಶ.ಹೆಚ್‌. ೪ ಐ 95 
| ಷ್‌ ತಾಲ್ಲೂಕು, ಬಳ್ಳಾರಿ-583134 ಹೋಬಳಿ. ಅರಸೀಕೆರೆ ತಾಲ್ಲೂಕು. 
ಇಟಿಗುಡಿ ಅಂಚೆ, ಹರಪನಹಳ್ಳಿ ತಾಲ್ಲೂಕು, ಕೋಳಗುಂದ ವೃತ. ಜಾವಗಲ್‌ 
15 ಕಟ್ಟೇರ ನವೀನಾ ಕಟ್ಟೇರ ಸೋಮಪ, ಈ 4 ಳಾ ಫಿ 
ಆ ಇ“. | ದಾವಣಗೆರೆ-583213 ಹೋಬಳಿ. ಅರಸೀಕೆರೆ ತಾಲ್ಲೂಕು. 
ಕ್ಯಾರಕಟ್ಟೆ ಹಳ್ಳಿ ಮತ್ತು ಅಂಚೆ, ಹರಪನಹಳ್ಳಿ ಕ್ಯಾಮನಹಳ್ಳಿ ವೃತ್ತ. ಹಾನುಬಾಳು 
16 ಬಸವರಾಜು.ಜಿ. ಹಾಲಪ್ರಜಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ, ಹೋಬಳಿ. ಸಕಲೇಶಪುರ 
ದಾವಣಗೆರೆ-583125 ತಾಲ್ಲೂಕು. 
ಬಿನ್‌ ಶಾಂತಿ ಹೆಚ್‌.. ಕೇರಾಫ್‌ ಯಾಲದಾಳು 
ಭೂಮಿ ಶಾಖೆ. ತಾಲೂಕು ಕಛೇರಿ. 
17 ಸುಮಿತ್ರಹೆಚ್‌.ಎಸ್‌ ಸುರೇಶ್‌.ಹೆಚ್‌. ಸೀತಾ ಗಣಪತಿ ಗ್ರೀನ್‌ಹೌಸ್‌, ಎಫ್‌.ಎಂ.ಸಿ ಕ ಫ್‌ 
ಆಲೂರು. 
ಕಾಲೇಜು ಹತ್ತಿರ, ಮಡಿಕೇರಿ, ಕೊಡಗು-571201 
ಕುಂಚೆಕೊಪ್ಪಲು ಹಳ್ಳಿ, ದೊಡ್ಡಕುಂಚೆ ಅಂಚೆ, ಚಿಕ್ಕಅರಕಲಗೂಡು ವೃತ್ತ. 
18 ಮಹೇಶ.ಕೆ.ಎನ್‌. ನಾಗೇಶ.ಕೆ.ಟಿ. ಹಳೇಕೋಟೆ ಹೋಬಳಿ, ಹೊಳೆನರಸೀಪುರ ಕಸಬಾ ಹೋಬಳಿ. 
ತಾಲ್ಲೂಕು, ಹಾಸನ-573211 ಅರಕಲಗೂಡು ತಾಲ್ಲೂಕು. 
ಕೇರಾಫ್‌ ಪಿ.ಆರ್‌.ರಂಗೇಗೌಡ, ಕೆ.ಇ.ಬಿ. 
ಅರೇಹಳ್ಳಿ ವತ್ತ. 
ಧನಲಕ್ಕಿ ನಿಲಯ, ಚನ್ನಪಟಣ, ವಾಟರ್‌ ಫಲ 
19 ವಸಂತ.ಕೆ. ಸಣ್ಣಮೈಲಮ್ಮ ೬ ಇ ಅರೇಹಳ್ಳಿ ಹೋಬಳಿ. ಬೇಲೂರು 
ಲ್ಲ ಈ ಟ್ಯಾಂಕ್‌ ಹತಿರ, ಮೈಸೂರು ರಸ್ತೆ ಕ 
= ತೆ ತಾಲ್ಲೂಕು. 
ಹಾಸನ-573201 ax 
ಬದವನಹಳ್ಳಿ ಚೆಕ್‌ಪೋಸ್ಟ್‌ ಹತ್ತಿರ, ಮಧುಗಿರಿ ಓಬಳಾಪುರ ವೃತ್ತ. ಬಾಗೂರು 
20 ಜೋತಿ.ಬಿ.ಎನ್‌. ನಾಗರಾಜು.ಡಿ. ತಾಲ್ಲೂಕು, ತುಮಕೂರು-572112 ಹೋಬಳಿ. ಚನ್ನರಾಯಪಟ್ಟಣ 
ತಾಲ್ಲೂಕು. 
ಮನೆ ನಂ. ಸಿ.103/4, ಕೇರಾಫ್‌ ರಫೀ 
ಅಹಮದ್‌, ವೆಂಕಟೇಶರ ಸೂಲ್‌ ಹತಿರ, ನಾಡ ಕಛೇರಿ, ಸಾಲಗಾಮೆ. 
21 ಅರ್ಪಿತ.ಹೆಚ್‌.ಎ. ಲೇಟ್‌ ಅನಂತ ಅ ಪ ಕ 3. 
ಅರ್ಮಾನ್‌ ಮಂಜಿಲ್‌, ಹೊಸಲೈನ್‌ ರಸ್ತೆ ಹಾಸನ ತಾಲ್ಲೂಕು. 
ಹಾಸನ-573201 
816/ಎ, 7ನೇ ಕಾಸ್‌, ಜನತಾನಗರ, ನಾಡ ಕಛೇರಿ, ಶಾಂತಿಗ್ರಾಮ. 
22 | ಸುಮ.ಎಂ. ಮಹದೇವಸ್ವಾಮಿ ತ 4 ಸ್‌ 














ಟಿ.ಕೆ.ಲೇಔಟ್‌, ಮೈಸೂರು-570009 





ಹಾಸನ ತಾಲ್ಲೂಕು. 
























































೧೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ಭಾಗ - ೫ 
ಕಮ ನೇಮಕಾತಿ ಮಾಡಿರುವ ವತದ 
ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ವಿಳಾಸ ೪ 
ಸಂಖ್ಯೆ § ಹೆಸರು 
ನಾರೂರು ವಿಲೇಜ್‌, ಚಂಗಡಿಹಳ್ಳಿ ಅಂಚೆ, ನಾಡ ಕಛೇರಿ, ಕುಂದೂರು. 
23 ನಿತ್ಯ.ಎನ್‌.ಸಿ ಚಂದ್ರ ಎನ್‌.ಎ. ಸ 
೮ ಸಕಲೇಶಪುರ ತಾಲ್ಲೂಕು, ಹಾಸನ-573134 ಆಲೂರು ತಾಲ್ಲೂಕು. 
ಜೋಡಿತಿಮರಾಯನಹಳ್ಳಿ, ಕಲ್ಪೆರೆ ಅಂಚೆ, ನಾಡ ಕಛೇರಿ, ಬಾಗೂರು. 
24 | ಸೌಮ್ಣಟಿ.ಎನ್‌. ನಂಜಪ್ಪ | PE 
ರಿ ಬ ತಿಪಟೂರು ತಾಲ್ಲೂಕು, ತುಮಕೂರು-572202 ಚೆನ್ನರಾಯಪಟ್ಟಣ ತಾಲ್ಲೂಕು. 
ಹಂಡ್ರಂಗಿ ವೃತ್ತ ಕೊಣನೂರು 
ನಾಗವೇಣಿ. ಜಿ. ಅದಾರಕಟಿ ತಾಲ್ಲೂಕು, ಶಿರಹಟಿ ಜಿಲ್ಲೆ. ಅ 
25 ಗುಲಪ ಮಾಗಡಿ ಲ 4 ಸ ಹೋಬಳಿ. ಅರಕಲಗೂಡು 
ಮಾಗಡಿ ಚ ಗದಗ-582101 
ತಾಲ್ಲೂಕು. 
ಸೊಕ್ಕೆ ಅಂಚೆ, ಜಗಳೂರು ತಾಲೂಕು, ನಾಡ ಕಛೇರಿ, ಜಾವಗಲ್‌. 
26 ಪುಪ್ಪಡಿ.ಎನ್‌ ನಾಗಪ.ಡಿ | 
ಸ ಬ ದಾವಣಗೆರೆ-577528 ಅರಸೀಕೆರೆ ತಾಲ್ಲೂಕು. 
ಚಃ ಕೇರಾಫ್‌ ಮೊಹಮ್ಮದ್‌ ಜಿಯಾವುಲ್ಲಾ, ಹೆತ್ತೂರು ವೃತ್ತ ಹೆತ್ತೂರು 
27 ಮುನ್ನಾವರ್‌ ಅಂಜನೇಯ ಸಾಮಿ ಟೆಂಪಲ್‌ರೋಡ್‌, ಹೋಬಳಿ. ಸಕಲೇಶಪುರ 
ಮೊಹಮದ್‌.ಕೆ.ಎಂ. ಇ ವ 
ಚನ್ನಗಿರಿ, ದಾವಣಗೆರೆ-577213 ತಾಲ್ಲೂಕು. 
ಚೇರಳಾಶೀಮಂಗಲ ಗ್ರಾಮ, ಚೆಟಳಿ ಅಂಚೆ, 
ನ i ಆ ನಾಡ ಕಛೇರಿ, ಕೊಣನೂರು. 
28 ಹರೀಶ್‌.ಹೆಚ್‌.ಎಸ್‌. ಹೆಚ್‌.ಸಿ.ಸೀನ ಸೋಮವಾರಪೇಟೆ ತಾಲ್ಲೂಕು, 

i: ಅರಕಲಗೂಡು ತಾಲ್ಲೂಕು. 
ಕೊಡಗು-571248 ಹಗ 
ಕೇಶಪ್ಪನಟ್ಟ, ಗೋಕಾಕ್‌ ತಾಲ್ಲೂಕು, ವಳಲಹಳ್ಳಿ ವೃತ್ತ ಹೆತ್ತೂರು 

29 ಈರಪ್ಪ ಕಿಂದರಿ ಸಿದ್ದಪ್ಪ ಬೆಳಗಾ೦-591344 ಹೋಬಳಿ. ಸಕಲೇಶಪುರ 
ತಾಲ್ಲೂಕು. 
ಮಂಜುನಾಥ. ನೆರ್ಲಿಗೆ ಅಂಚೆ, ಜಾವಗಲ್‌ ಹೋಬಳಿ, ನಾಡ ಕಛೇರಿ, ಬಿಕ್ಟೋಡು. 
30 | ರಾಘವೇಂದ್ರಎನ್‌.ಎಂ. ky 
ಎನ್‌.ಸಿ ಅರಸೀಕೆರೆ ತಾಲ್ಲೂಕು, ಹಾಸನ-573125 ಬೇಲೂರು ತಾಲ್ಲೂಕು. 
ಅತಿಹಳಿ ವೃತ. ಹೆತೂರು 
ಐಯ್ದನಹಳ್ಳಿ ಅಂಚೆ, ಕೂಡ್ಲಿಗಿ ತಾಲ್ಲೂಕು, ಮಲ = 
31 ಕೋಟ್ರೇಶ.ಡಿ ಸಿದ್ದಪ್ಪಡಿ ಗ 1 if ಹೋಬಳಿ. ಸಕಲೇಶಪುರ 
ಷ್ಟ ಬಳ್ಳಾರಿ-583134 
bs ತಾಲ್ಲೂಕು. 
ಶಿರಬಡಗಿ, ತಾಂಡ ಅಂಚೆ, ಶಿರಬಡಗಿ, ನಾಡ ಕಛೇರಿ, ಬೆಳಗೋಡು. 
32 ಕಾಳಪ್ಪಜಿ.ಲಮಾಣಿ ಗುರಪ, 
ಇ ಭು ಸವಣೂರು ತಾಲ್ಲೂಕು, ಹಾವೇರಿ-581118 ಸಕಲೇಶಪುರ ತಾಲ್ಲೂಕು. 
ಬಿಜ್ಜೂರ, ಕೂಗನೂರು ಅಂಚೆ, ಶಿರಹಟ್ಟಿ, ಉಂಡಿಗನಾಳು ವೃತ್ತ. ಜಾವಗಲ್‌ 
ಉಮರಸಾಹೇಬ ಜ “ > 
33 ಶಬಿನಾಬೇಗಂ ನದಾಫ ಈ ಗದಗ-582112 ಹೋಬಳಿ. ಅರಸೀಕೆರೆ 
ನದಾಫ 
ತಾಲ್ಲೂಕು. 
ನಂದಿಹಳ್ಳಿ, ನೀರುವಾಗಲ್‌ ಪೋಸ್‌ 
ಈ las ನಾಡ ಕಛೇರಿ, ದಂಡಿಗನಹಳ್ಳಿ, 
34 ಜಯಲಕಿ .ಎನ್‌.ಎಸ್‌. ಸುಂದೇಶ್‌ ಚಿಕ್ಷನಾಯಕನಹಳ್ಳಿ ತಾಲ್ಲೂಕು, ಈ 
ಆ ಸ್‌ ಕೆ ೪ ಛಾ ಚನ್ನರಾಯಪಟ್ಟಣ ತಾಲ್ಲೂಕು. 
ತುಮಕೂರು-572214 ks: ಈ 
ಅಡವಿಹಳ್ಳಿ ಅಂಚೆ, ಹರಪನಹಳ್ಳಿ ತಾಲ್ಲೂಕು, ನಾಡ ಕಛೇರಿ, ಮಾದೀಹಲ್ಲಿ. 
35 ಚೈತ್ರಹೆಚ್‌. ಹಾಲಪ ತ ಕ "ಚ ತ್ತ 
ದಾವಣಗೆರೆ ಜಿಲ್ಲೆ. ದಾವಣಗೆರೆ-583131 ಬೇಲೂರು ತಾಲ್ಲೂಕು. 
ದೇವಾಲದಕೆರೆ ವತ. ಹಾನುಬಾಳು 
ಚಿದಾನಂದ ಪವಾಡಿ ತುಬಚಿ ಅಂಚೆ, ಜಮಖಂಡಿ ತಾಲ್ಲೂಕು, ಫಿ 
36 ಪವಾಡಿ ಣ್ಣ ಹೋಬಳಿ. ಸಕಲೇಶಪುರ 
ಕಿತೂರು. ಬಾಗಲಕೋಟೆ-587119 
ಡ್‌ ತಾಲ್ಲೂಕು. 























ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ೧೫೫೩ 


















































ಕ್ರಮ ನೇಮಕಾತಿ ಮಾಡಿರುವ ವತದ 
ಅಭ್ಲರ್ಥಿಯ ಹೆಸರು ತಂದೆಯ ಹೆಸರು ವಿಳಾಸ ೪ 
ಸಂಖ್ಯೆ § ಹೆಸರು 
ಅಲಗೂರ ಅಂಚೆ, ಜಮಖಂಡಿ ತಾಲ್ಲೂಕು, ಮಳಲಿಕೆರೆ ವೃತ್ತ. ಕಸಬಾ 
37 ಭರತೇಶ ನರಸಗೊಂಡ ಸಿದ್ದಪ್ಪ ಬಾಗಲಕೋಟೆ-587301 ಹೋಬಳಿ. ಅರಕಲಗೂಡು 
ತಾಲ್ಲೂಕು. 
ದ್ವಾಮೇನಹಳ್ಳಿ ಗ್ರಾಮ, ಜಾವಗಲ್‌ಅಂಜೆ, ಚಟಚಟನಹಳ್ಳಿ ವೃತ್ತ ಹಳೇಬೀಡು 
38 ಅಶ್ಲಿನಿ.ಡಿ.ಎಲ್‌. ಲಾಲ್ದಾನಾಯ್ಡ ಶೆ ೪ ೪ ೪೨ 
ವ ಠಿ ಕ ಅರಸೀಕೆರೆ ತಾಲ್ಲೂಕು, ಹಾಸನ-573125 ಹೋಬಳಿ. ಬೇಲೂರು ತಾಲ್ಲೂಕು. 
ಹರಿಹರಪುರ ವೃತ್ತ. ಹಳೇಕೋಟೆ 
ಶ್ರೀರಾಮನಗರ, ತುಲಜಾಭವಾನಿ ಟೆಂಪಲ್‌ ೪ 
39 ನೀಲುಫರ ದೇಸಾಯಿ ಅಲ್ಲಾಸಾಬ ಹೋಬಳಿ. ಹೊಳೆನರಸೀಪುರ 
ಸ್ನ ಎದಿರು, ಅತಿಕೊಳ, ಧಾರವಾಡ-580007 
ಮಳ ತಾಲ್ಲೂಕು. 
ಬಂದೂರು ಅಂಚೆ, ಜಾವಗಲ್‌ ಹೋಬಳಿ, ಚಿನ್ನೇನಹಳಿ ವೃತ. ಕಸಬಾ 
40 ರೇಖಾ.ಬಿ.ಸಿ. ಚಂದ್ರೇಗೌಡ SEL 
ಅರಸೀಕೆರೆ ತಾಲ್ಲೂಕು, ಹಾಸನ-573125 ಹೋಬಳಿ. ಬೇಲೂರು ತಾಲ್ಲೂಕು. 
ಪೇಟೆಮಾಚಗೌಡನಹಳ್ಳಿ, ಅರಕಲಗೂಡು ನಾಡ ಕಛೇರಿ, ಮಲ್ಲಿಪಟ್ಟಣ. 
41 ಶ್ರೀನಿವಾಸ ಗೋವಿಂದಪ್ಪ ky ತ 
ಈ ತಾಲ್ಲೂಕು ಮತ್ತು ಅಂಚೆ, ಹಾಸನ-573102 ಅರಕಲಗೂಡು ತಾಲ್ಲೂಕು. 
ನಂ50, ಶನಿಮಹಾತ್ಮ ಟೆಂಪಲ್‌ ಹತ್ತಿರ, ಹೊಸೂರು ವೃತ್ತ. ಹೆತ್ತೂರು 
42 ಭವನ್‌ಕುಮಾರ್‌.ಕೆ.ಒ. ಕೆ.ಕ.ಓ೦ಂಕಾರಪ್ಪ ಗವಿಪುರಂ, ಗುಟ್ಟಹಳ್ಳಿ, ಕೆ.ಜಿ.ನಗರ, ಹೋಬಳಿ. ಸಕಲೇಶಪುರ 
ಬೆಂಗಳೂರು ನಗರ-560019 ತಾಲ್ಲೂಕು. 
ಸಿದ್ದಯ್ಯನಪುರ ಗ್ರಾಮ ಮತ್ತು ಅಂಚೆ, ಗಂಗೂರು ವೃತ್ತ. ರಾಮನಾಥಪುರ 
43 ಮಹೇಶ್‌.ಎಂ. ಮರಿದಾಸಯ್ಯ ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ- ಹೋಬಳಿ. ಅರಕಲಗೂಡು 
571440 ತಾಲ್ಲೂಕು. 
ಷರತ್ತುಗಳು:- 


1. 


ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 
ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18 ರನ್ವಯ 
ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 


ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಲಟ್ಟ ನಡತೆ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸುವುದು. 


ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 


ಹಾಜರುಪಡಿಸುವುದು. 


ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗ/ಪ್ರವರ್ಗ-1/2ಎ/2ಬಿ/3ಎ/3ಬಿ, ಗ್ರಾಮೀಣ, ಯೋಜನಾ ನಿರಾಶ್ರಿತರು ಹಾಗೂ ಇತ್ಯಾದಿ ಮೀಸಲಾತಿಯಡಿಯಲ್ಲಿ 
ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ, ಅವರು ಸಲ್ಲಿಸಿರುವ ಸದರಿ ಪ್ರಮಾಣ ಪತ್ರಗಳ ಸಿಂಧುತ್ವದ ಬಗ್ಗೆ ಸ೦ಬ೦ಧಿಸಿದ ಜಿಲ್ಲಾಧಿಕಾರಿಗಳಿಂದ / 
ಸಕ್ಷಮ ಪ್ರಾಧಿಕಾರದಿಂದ ನೀಡಬೇಕಾದ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಹಾಗೂ ಗುಣ ನಡತೆ ಹಾಗೂ ಪೂರ್ವ ಚಾರಿತ್ಯದ ಬಗ್ಗೆ 


ಸಂಬಂಧಪಟ್ಟ ಪೋಲೀಸ್‌ ಅಧೀಕ್ಷಕರ ವರದಿಯನ್ನು ಕಾಯ್ದಿರಿಸಿ ನೇಮಕಾತಿ ಆದೇಶ ನೀಡಲಾಗಿರುತ್ತದೆ. 


ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಕಾಪನೆಗೆ ಒಳಪಟ್ಟಿರುತ್ತದೆ. 


ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುತ್ತದೆ. 


೧೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ಭಾಗ - ೫ 





7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಆಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ (2) ರೆವಿನ್ಯೂ ಲೋಯರ್‌ (3) ಕಂಪ್ಯೂಟರ್‌ ಲಿಟ್ರೆಸಿ ಟೆಸ್ಟ್‌ ಮತ್ತು (4) ಕನ್ನಡ ಭಾಷಾ ಪರೀಕ್ಷೆ (5510 ಯಲ್ಲಿ 
ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು 


ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. 


8. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು." 


9, ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. FD/SPL/04/PET/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತಾರೆ. 


[ ದಂ 


10. ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

Il. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, ನಿಯಂತ್ರಣ, 
ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 

12. ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 


13. ಅಭ್ಯರ್ಥಿಯ ಜೇಷ್ಠತೆಯು ಈ ಅಧಿಕೃತ ಜ್ಞಾಪನದಲ್ಲಿನ ಕ್ರಮದನುಸಾರವಾಗಿಯೇ ಇರತಕ್ಕದ್ದು ಹಾಗೂ ತದನಂತರ ಈ ಸಂಬಂಧ ಸರ್ಕಾರ 
ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ 
ಪಿ.ಆರ್‌. 162 ಹಾಸನ ಜಿಲ್ಲೆ, ಹಾಸನ. 


ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ, “ ಉದ್ಯೋಗ ಸೌಧ '' ಬೆಂಗಳೂರು, 
ಸಂಖ್ಯೆ ಆಪ(2)335/2012-13/ಪಿಎಸ್‌ಸಿ ದಿನಾಂಕ: 03-09/10-2012. 
ತಿದ್ದುಪಡಿ ಅಧಿಸೂಚನೆ 
2012ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ ಇಪ(1)792/2012- 


13/ಪಿಎಸ್‌ಸಿ, ದಿನಾಂಕ:10-08-2012ರಲ್ಲಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಮತ್ತು ಹಿಂದಿನ 


ಅಧಿವೇಶನಗಳಲ್ಲಿ ಗಳಿಸಿದ ವಿನಾಯಿತಿಗಳನ್ನು ಹಾಗೂ ಬಿ.ಕಾಂ. ಪದವಿಯ ಆಧಾರದ ಮೇಲೆ ವಿನಾಯಿತಿ ನೀಡಬೇಕಾಗಿರುವ ಪ್ರಕರಣಗಳನ್ನು 
ನಿಯಮಾನುಸಾರ ಪರಿಗಣಿಸಿ ತತ್ಸಂಬಂಧ ಅರ್ಹ ಅಭ್ಯರ್ಥಿಗಳ ಫಲಿತಾಂಶವನ್ನು ಈ ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ 


ಪ್ರಕಟಿಸಲಾಗಿದೆ. 
ಅಪೆಂಡಿಕ್ಸ್‌ “ ಎ” 
ಬೆಂಗಳೂರು ಕೇಂದ್ರ 
ಹಿ.ಡಬ್ಲ್ಯೂಡಿ. ಹೈಯರ್‌ ಭಾಗ-1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 10808ನ್ನು ಸೇರಿಸಿ ಓದಿಕೊಳ್ಳುವುದು. 
ಜನರಲ್‌ ಲಾ ಭಾಗ-1 


ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 12818ನ್ನು ಸೇರಿಸಿ ಓದಿಕೊಳ್ಳುವುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ೧೫೫೫ 





ಬೆಳಗಾಂ ಕೇಂದ್ರ 
ಜನರಲ್‌ ಲಾ ಭಾಗ-1 


ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 16090ನ್ನು ಸೇರಿಸಿ ಓದಿಕೊಳ್ಳುವುದು. 


ಬಿಜಾಪುರ ಕೇಂದ್ರ 
ಅಕೌಂಟ್ಸ್‌ ಹೈಯರ್‌ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 21360ನ್ನು ಸೇರಿಸಿ ಓದಿಕೊಳ್ಳುವುದು. 
ಹಾವೇರಿ ಕೇಂದ್ರ 
ಜನರಲ್‌ ಲಾ ಭಾಗ-1 


ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 43340ನ್ನು ಸೇರಿಸಿ ಓದಿಕೊಳ್ಳುವುದು. 


ಅಪೆಂಡಿಕ್ಸ್‌ - "ಬಿ' 
ಬೆಂಗಳೂರು ಕೇಂದ್ರ 
ಎಸ್‌.ಎ.ಎಸ್‌. ಭಾಗ-3 


ಎಸ್‌.ಎ.ಎಸ್‌. ಭಾಗ-3ರ ಪತ್ರಿಕೆ-2ರಿಂದ 5ರವರೆಗೆ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 13586ನ್ನು ಸೇರಿಸಿ ಓದಿಕೊಳ್ಳುವುದು. 


ವಿ.ಬಿ.ಪಾಟೀಲ್‌ 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, 
ಪಿ.ಆರ್‌. 158 ಕರ್ನಾಟಕ ಲೋಕಸೇವಾ ಆಯೋಗ. 


KARNATAKA PUBLIC SERVICE COMMISSION 
Office of the Public Service Commission, “Udyoga Soudha, Bangalore, 
No. Adm. 1164/2012-13/PSC, Dated: 09-10-2012 
NOTIFICATION 


In Pursuance of Regulation 13(a) of the Karnataka Public Service Commission (Conditions of Service) Regulations 1957, 
Sri K.R. Sundar, IAS, whose services are placed at the disposal of the Commission in Government Notification No. DPAR 611 SAS 


2012 dated : 03-10-2012, is appointed as Secretary, Karnataka Public Service Commission, vice Sri V.B. Patil, IAS, 


transferred. 
By Order of the Commission, 
L.S. KUKKEN, 
PR- 161 Deputy Secretary, 


Karnataka Public Service Commission. 


೧೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೧೫, ೨೦೧೨ ಭಾಗ - ೫ 





ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಗ್ರಾಮೀಣ ವಲಯ, ಹುಬ್ಬಳ್ಳಿ 
ಬಳ 
ನಮೂನೆ-1 
9ನೇ ನಿಯಮ ನೋಡಿ 
ಅಧಿಸೂಚನೆ 
ಶಿಕ್ಷಣ ಇಲಾಖೆಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ-ಗಡಿ ತಾ॥ ಹುಬ್ಬಳ್ಳಿದಲ್ಲಿ ಸಹ-ಶಿಕ್ಷಕ ಆಗಿ ಕೆಲಸ ಮಾಡುತ್ತಿರುವ ಶ್ರೀ ಸಾಯಬಪ್ಪ 
ಯಮನಪ್ಪ ಮಾದರ ರವರಿಗೆ ಅವರ ಹೆಸರನ್ನು ಶ್ರೀ ಸಾಯಬಪ್ಪ ಯಮನಪ್ಪ ನಾಗರಬೆಟ್ಟ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, 
/ಎನ್‌ 120 ಗ್ರಾಮೀಣ ವಲಯ ಹುಬ್ಬಳ್ಳಿ 
ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು, ಬೆಂಗಳೂರು 


ನಮೂನೆ-1 
9ನೇ ನಿಯಮ ನೋಡಿ 
ಅಧಿಸೂಚನೆ 


ಡಿ. 


₹೨ 
29 


ಶ್ರೀ/ಶ್ರೀಮತಿ ಶಶಿಕಾಂತ ತಂದೆ ಮಾಪಣ್ಣರವರು ಶೀಘಲಿಪಿಗಾರರಾಗಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರು, 
ಗುಲಬರ್ಗಾ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಇವರ ಹೆಸರನ್ನು ಶಶಿಕಾಂತ ತಂದೆ ಮಾಪಣ್ಣ ಹೋಳಕರ್‌ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ 
ನೀಡಲಾಗಿದೆ. 


ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು 
/ಎನ್‌ 121 ಬೆ೦ಗಳೂರು 
FORM-IV 


(SEE RULE-12) 
NOTICE 
It is hereby notified that the undersigned has changed his name from SHRI HANAMANTAPPA BASAPPA 
KELAGINAMANI to HANAMANTAGOUDA BASANAGOUDA PATIL. 


ಡಿ. 


₹೨ 
29 


೧.೧. ೦/೧ 122 HANAMANTAPPA BASAPPA KELAGINAMANI 
FORM-IV 


(SEE RULE-12) 
NOTICE 
It is hereby notified that the undersigned has changed his/her name from K. PRIYADARSHINI to AYESHA KHAN 


P.D. C/n 123 K. PRIYADARSHINI 
FORM-I 


(SEE RULE-9) 
NOTIFICATION 
Shri ABDUL RAZAK. DASTAGIR. ALGUR. Working as POLICE CONSTABLE Department of/Office of the 
COMMANDANT lind BN K.S.R.P. BELGAUM is permitted to change his/her name to RAZAK. DASTAGIR. ALGUR. 
Commandant, 


IInd Bn. K.S.R.P. Belgaum-18 
P.D. C/n 124 


